ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1321(1638) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಕಾಂತರಾಜ್‌(ಬಿಎ೦ಎಲ್‌)(ಸ್ಮಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ಬಿ.ಎಂ.ಆರ್‌.ಸಿ.ಎಲ್‌ ಸಿಬ್ಬಂದಿ ಆಯ್ಕೆ ಪಟ್ಟೆಯನ್ನು ರದ್ದುಗೊಳಿಸಿರುವ ಬಗ್ಗೆ 


(ಅ) ಬೆಂಗಳೂರು ಮೆಟ್ರೋ ರೈಲು ನಿಗಮವು 174 ಹೊಸ ಹುದ್ದೆಗಳನ್ನು ತುಂಬಲು 
ನೇಮಕಾತಿಗಾಗಿ ಯಾವಾಗ ಅಧಿಸೂಚನೆ ಹೊರಡಿಸಲಾಯಿತು; ಅಂತಿಮ ಆಯ್ಕೆ 
ಪಟ್ಟೆಯನ್ನು ಯಾವಾಗ ಪ್ರಕಟೆಸಲಾಯಿತು; (ಅಧಿಸೂಚನೆ ಮತ್ತು ಆಯ್ತೆ, ಪಟ್ಟೆಯ 
ಪ್ರತಿಯೊಂದಿಗೆ ಮಾಹಿತಿ ನೀಡುವುದು) 


(ಆ) ಸದರಿ ಆಯ್ಕೆ ಪಟ್ಟೆಯಡಿ ಆಯ್ಕೆಗೊಂಡ ಅಭ್ಯರ್ಥಿಗಳು ಯಾರು ಯಾರು; (ಅಭ್ಯರ್ಥಿ 
ಹೆಸರು, ಆಯ್ಕೆಗೊಂಡ ಹುದ್ದೆಯ ಪದನಾಮ ಮತ್ತು ಅಭ್ಯರ್ಥಿಯ ದೂರವಾಣಿ ಸಂಖ್ಯೆ 
ಮತ್ತು ವಿಳಾಸದೊಂದಿಗೆ ವಿವರವಾದ ಮಾಹಿತಿ ಒದಗಿಸುವುದು) 


(ಇ) ಸದರಿ ಆಯ್ಕೆ ಪಟ್ಟಿಯನ್ನು ನಿಗಮವು ರದ್ದುಗೊಳಿಸಿರುವುದು ನಿಜವೇ; ಹಾಗಾದಲ್ಲಿ, 
ರದ್ದುಗೊಳಿಸಲು ಕಾರಣಗಳೇನು; 


(ಈ) ಈ ಹುದ್ದೆಗಳನ್ನು ಹೊರಗುತ್ತಿಗೆಯಡಿ ತುಂಬಲು ಚಿಂತಿಸಿರುವುದು ನಿಜವೇ; ಹಾಗಾದರೆ, 
ಹೊರಗುತ್ತಿಗೆಯಡಿ ತೆಗೆದುಕೊಳ್ಳಲು ಕಾರಣಗಳೇನು; 


(ಉ) ಸರ್ಕಾರವು ಹೊರಗುತ್ತಿಗೆ ನೇಮಕದ ಪ್ರಸ್ತಾವವನ್ನು ತಿರಸ್ಕರಿಸಿ ಈಗಾಗಲೇ 
ಆಯ್ಕೆಗೊಂಡ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡಲು ಇರುವ ತೊಂದರೆಗಳೇನು; 
(ವಿವರ ನೀಡುವುದು) 


(ಊ) ಯಾವ ಕಾಲಮಿತಿಯಲ್ಲಿ ಸರ್ಕಾರವು ನೇಮಕಾತಿ ಆದೇಶ ನೀಡಲು ನಿರ್ದೇಶನ 
ನೀಡಲಾಗುವುದು? 


